ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಹತ್ತನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟ್ಟಿ 
ಸೋಮವಾರ, ದಿನಾಂಕ 18ನೇ ಜುಲೈ, 2016 
(ಸಮಯ: ಬೆಳಗ್ಗೆ 11.00 ಗಂಟೆಗೆ) 


[1 ವಿತ್ತೀಯ ಕಾರ್ಯಕಲಾಪಗಳು | 


ಅ) ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು 2016-17ನೇ ಸಾಲಿನ ಪೂರಕ ಅಂದಾಜುಗಳನ್ನು 
(ಮೊದಲನೇ ಕಂತು) ಮಂಡಿಸುವುದು. 


ಆ) 2016-17ನೇ ಸಾಲಿನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ಚರ್ಚೆ, ಸರ್ಕಾರದ ಉತ್ತರ ಹಾಗೂ 
ಮತಕ್ಕೆ ಹಾಕುವುದು. 
ಬೇಡಿಕೆ ಸಂಖ್ಯೆ | RS ಬೇಡಿಕೆಯ ಹೆಸರು 


07 ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ 
08 ಅರಣ್ಣ ಜೇವಿಶಾಸ್ದ ಮತು ಪರಿಸರ" SS 
K ರ Ns - 


ಥ್‌ § | 8 
ಲ [ಜಲಸಂಪನ್ಮೂಲ ಪ ಅ 
ನ್‌ ವಾಣಿಜ್ಯ ಮತ್ತು ಕೈಗಾರಿಕೆ ಅ ತ್ಸ ನ್ನ ಗ | 


27 ಕಾನೂನು 
28 [ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ' MRS 
28 (ಲೋಕೋಪಯೋಗಿ ಅರ್ಯ್ಪ್ಮಂಅೂ್ಟಾಾನ § 
13... |ಆಹಾರ ಮತ್ತು ನಾಗರಿಕ ಸರಬರಾಜು 
10 ಸಮಾಜಕಲ್ಯಾಣ 1. | 


ಲು 
ತ ಶ್‌ ೭ ರಲ ಮ Le os 


23 ಆರೋಗ್ಯ ಮತ್ತು ಕುಟುಂಬ ಕಲ್ದಾಣ 
1 ಶಿಕ್ಷಣ ಟಾ ಸಾ ಜು 
ಇ 12... 1! ವಾರ್ತಾ, ಪ್ರವಾಸೋದ್ಧಮ ಮತ್ತು ಯುವಜನ ಸೇವೆಗಳು ೨೪೫ 
26 | ಯೋಜನೆ, ಸಾಂಖ್ಯಿಕ, ವಿಜ್ಞಾ ಜ್ಞಾನ ಮತ್ತು ತಂತ ತ್ರಜ್ಞಾನ Sa 
15 ಮಾಹಿತಿ ತಂತ್ರಜ್ಞಾನ 
06 ಮೂಲಭೂತ ಸೌಕರ್ಯ ಅಭಿವೃದ್ಧಿ | KAA 
03 ಆರ್ಥಿಕ (ಅಬಕಾರಿ) 
೫ ಕಜ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ತವಗ ಒಂ ತ 


ಇ) 2016-17ನೇ ಸಾಲಿನ ಪೂರಕ ಅಂದಾಜುಗಳ (ಮೊದಲನೇ ಕಂತು) ಮೇಲೆ ಚರ್ಚೆ. ಸರ್ಕಾರದ ಉತ್ತರ 
ಹಾಗೂ ಮತಕ್ಕೆ ಹಾಕುವುದು 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಹತ್ತನೇ ಪಟ್ಟ 


ಆ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಶಿ ಹತ್ತನೇ ಪಟ್ಟ 


3. ವರದಿಗಳನ್ನೊಪ್ಪಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು. ಕರ್ನಾಟಕ ವಿಧಾನ 
ಸಭೆಯ ಅರ್ಜಿಗಳ ಸಮಿತಿ) ಅವರು- 2015-16ನೇ ಸಾಲಿನ ಅರ್ಜಿಗಳ ಸಮಿತಿಯ 21ನೇ 
ವರದಿಯನೊ.ಪಿಸುವುದು. 

ಲ್ಸ 


ಶ್ರೀ ಕೆ.ಎನ್‌.ರಾಜಣ್ಣ (ಅಧ್ಯಕ್ಷರು. ಕರ್ನಾಟಕ ವಿಧಾನ ಮಂಡಲದ ಸ್ಥಳೀಯ ಸಂಸ್ಥೆಗಳ ಮತ್ತು 
ಪಂಚಾಯತ್‌ ರಾಜ್‌ ಸಂಸ್ಥೆಗಳ ಸಮಿತಿ) ಅವರು- 2015-16ನೇ ಸಾಲಿನ ಸ್ಥಳೀಯ ಸಂಸ್ಥೆಗಳ 
ಮತ್ತು ಪಂಚಾಯತ್‌ ರಾಜ್‌ ಸಂಸ್ಥೆಗಳ ಸಮಿತಿಯ 14ನೇ, 15ನೇ, 16ನೇ, 1ನೇ. 18ನೇ ಮತ್ತು 
19ನೇ ವರದಿಗಳನ್ನು ಒಪ್ಪಿಸುವುದು 


ಶ್ರೀ ಜೆ.ಆರ್‌. ಲೋಬೊ (ಸದಸ್ನರು. ಕರ್ನಾಟಕ ವಿಧಾನ ಸಭೆಯ ಹಕ್ಕುಬಾಧ್ಯತೆಗಳ ಸಮಿತಿ) 
ನ ಹಕುಬಾಧ್ದತೆಗಳ ಸಮಿತಿಯ 1ನೇ ಮತ್ತು 2ನೇ ವರದಿಗಳನ್ನು 


ದು 


ಆ. 


ಡಾ| ಎ.ಬಿ.ಮಾಲಕರಡ್ಡಿ (ಅಧ್ಯಕ್ಷರು, ಕರ್ನಾಟಕ ವಿಧಾನ ಮಂಡಲದ ಅಧೀನ ಶಾಸನ ರಚನಾ 


"ವ 


ಸಮಿತಿ) ಅವರು- ಅಧೀನ ಶಾಸನ ರಚನಾ ಸಮಿತಿಯ 44ನೇ ವರದಿಯನ್ನು ಒಪಿಸುವುದು. 


y 
ಬ್ಯ 


01 


4.ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ 


ಜರೂರು ವಿಷಯದ ಬಗ್ಗೆ ಅಲ್ಲ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಕೆ.ಎಂ.ಶಿವಲಿಂಗೇಗೌಡ, ಸಿ.ಎನ್‌.ಬಾಲಕೃಷ್ಣ. ಎಂ.ಟಿ.ಕೃಷ್ಣಪ್ಪ. 


ಪಿ.ಆರ್‌.ಸುಧಾಕರ್‌ಲಾಲ್‌ ಮತ್ತು ಕೆ.ಎಸ್‌. ಪುಟ್ಟಣ್ಣಯ್ಯ- ಇವರುಗಳು ರಾಜ್ಯದಲ್ಲಿ ತೆಂಗಿನ ಮತ್ತು 
ಅಡಿಕೆ ಬೆಲೆ ಕುಸಿದಿರುವುದಲ್ಲದೆ ಆ ಫಸಲು, ರೋಗಕ್ಕೆ 'ತುತಾಗಿರುವುದರಿಂದ. ತೆಂಗು ಮತ್ತು ಅಡಿಕೆ 
ಬೆಳೆಗಾರರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ವಿಷಯದ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ 
ಚರ್ಚೆ. 


ಯೋಜನೆಯನ್ನು ತ್ವರಿತವಾಗಿ ಜಾರಿಗೆ ತರುವ ವಿಷಯದ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ 
ಚರ್ಚೆ. 


. ಶ್ರೀ ಎನ್‌.ಹೆಚ್‌.ಕೋನರಡ್ಡಿ ರವರು ಮಹಾದಾಯಿ ಕಳಸಾ ಬಂಡೂರಿ ನಾಲಾ ಜೋಡಣೆಯ 


ಶ್ರೀಯುತರುಗಳಾದ ವೈ.ಎ. ನಾರಾಯಣಸ್ವಾಮಿ, ಎಸ್‌. ಮುನಿರಾಜು ಮತ್ತು ಎಲ್‌.ಎ. 
ರವಿಸುಬಮಣ್ಯ ಇವರುಗಳು- ಹೆಬ್ಬಾಳ ವಿಧ ಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೆ೦ಗಳೂರು ಅಭಿವೃದ್ಧಿ 
ಪ್ರಾಧಿಕಾರದ "ವತಿಯಿಂದ ರಾಜ್‌ಮಹಲ್‌ ವಿಲಾಸ್‌ ಬಡಾವಣೆ ನಿರ್ಮಿಸಲು ನೂರಾರು ಎಕರೆ 
ಜಮೀನು ಸ್ವಾಧೀನ ಪ್ರಕ್ರಿಯೆಯಲ್ಲಿ ಈಗಾಗಲೇ ಮೂಲ ಮಾಲೀಕರಿಂದ ಜಮೀನು ಖರೀದಿಸಿ 
ಹಲವಾರು ವರ್ಷಗಳಿಂದ ಮನೆಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿರುವವರನ್ನು 
ಒಕ್ಕಲೆಬ್ಬಿಸುತ್ತಿರುವುದರಿ೦ದ ಸಾರ್ವಜನಿಕರು ಬಹಳ ಸಂಕಷ್ಟದಲ್ಲಿರುವ ಹಿನ್ನೆಲೆಯಲ್ಲಿ. ಮಾನವೀಯ 
ನೆಲೆಗಟಿನಡಿ ಬಹುತೇಕ ವರ್ಷಗಳಿಂದ ಅಲ್ಲಿ ವಾಸಿಸುತ್ತಿರುವ ಸಾರ್ವಜನಿಕರಿಗೆ ಬಿಟ್ಟು ಕೊಡುವ 


ಲು 


ವಿಷಯದ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


| 5. ಗಮನ ಸೆಳೆಯುವ ಸೂಚನೆಗಳು 


ಓಟ 


-ಶ್ರೀ ಬಸವರಾಜ ನೀಲಪ್ಪ ಶಿವಣ್ಣವರ ಇವರು- ಬ್ಯಾಡಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ 


ತ ತಾಲ್ಲೂಕಿನ ಗುಡ್ಡದ ಆನ್ವೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ತುಂಗಾ 
ಮೇಲಂಡೆ ಯೋಜನೆ ಮುಖ್ಯ ಕಾಲುವೆ ಕಿ.ಮೀ.176, 183 ಮತ್ತು 187ರಲ್ಲಿ ನೀರಿನ 
ಬಸಿಯುವಿಕೆಯಿಂದಾಗಿ ರೈತರ ಬದನ ಬೆಳೆದ ವಿವಿಧ ಬೆಳೆಗಳಿಗೆ ಹಾನಿ ಉಂಟಾಗಿರುವ ಬಗ್ಗೆ 
ಮಾನ್ಯ ಜಲಸಂಪನ್ಮೂಲ 8 ಗಮನ ಸೆಳೆಯುವುದು. 


ಜು 


~4— 

02.ಶ್ರೀ ಜಿ.ಟಿ.ದೇವೇಗೌಡ ಇವರು- ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಯಡಿಯೂರು 
ವಿಭಾಗದಲ್ಲಿ ಕಳದ ಒಂದು ಶಿಂಗಳಿನಿಂದ ಟೆ೦ಡರ್‌ನ ತಾಂತ್ರಿಕ ಬಿಡ್‌ ಮತ್ತು ಆರ್ಥಿಕ ಬಿಡ್‌ನ್ನು 
ಕಾನೂನು ಬಾಹಿರವಾಗಿ ನೀಡುತ್ತಿರುವ ಅಧಿಕಾರಿಗಳ ಎರುದ್ಧ ಕ್ರಮ ಕೈಗೊಳ್ಳುವ ವಿಷಯದ ಬಗ್ಗೆ. 
ಮಾನ್ಯ ಜಲಸಂಪನ್ಮೂಲ ಸಚಿವರ ಗಮನ ಸೆಳೆಯುವುದು. 


03.ಶ್ರೀ ಎಂ.ಟಿ. ಕೃಷ್ಣಪ್ಪ ಇವರು- ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ರಸ್ತೆ ಅಭಿವೃದ್ಧಿ 
ಕಾಮಗಾರಿಗಳ ಟೆಂಡರ್‌ ಪ್ರಕ್ರಿಯೆಯಲ್ಲಿ ಅವ್ಯವಹಾರ ನಡೆದಿರುವುದರಿಂದ ಸದರಿ ಟೆಂಡರ್‌ 
ಪ್ರಕ್ರಿಯೆಯನ್ನು ರದ್ದುಪಡಿಸಿ ತಾಲ್ಲೂಕುವಾರು ರಸ್ತೆಗಳ ಕಾಮಗಾರಿಗಳನ್ನು ಕ್ರೋಡೀಕರಿಸಿ ಮರು 
ಟೆಂಡರ್‌ ಕರೆಯುವ ವಿಷಯದ ಬಗ್ಗೆ ಮಾನ್ಯ ಲೋಕೋಪಯೊ "ಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರ ಗಮನ ಸೆಳೆಯುವುದು. 


04. ಶ್ರೀ ಹೆಚ್‌.ಎಸ್‌. ಪ್ರಕಾಶ್‌ ಇವರು - ಹಾಸನ ನಗರ ಹಾಗೂ ಜಿಲ್ಲೆಯ ಹಲವಾರು ತಾಲ್ಲೂಕುಗಳ 
05 ಕಿ.ಮೀ. ವ್ಯಾಪ್ತಿಯಲ್ಲಿ ರೈತರ ಜಮೀನುಗಳನ್ನು ಅನ್ಯಸಂಕ್ರಮಣ ಮಾಡಿ ನಿವೇಶನಗಳನ್ನಾಗಿ 
ಮಾರ್ಪಡಿಸಿ ಸಾರ್ವಜನಿಕರಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ವಂಚಿಸುವ ಮೂಲಕ ಸರ್ಕಾರಕ್ಕೆ 
ಕೋಟ್ಯಾಂತರ ರೂಪಾಯಿಗಳ ನಷ್ಟಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


05 ಶ್ರೀ ಕೆ.ಎಂ. ಶಿನ್ನುರಾಯನು ಇವರು - ಪಾವಗಡ ತಾಲ್ಲೂಕಿನ ವೈ.ಎನ್‌.ಹೊಸಕೋಟೆ ಪೊಲೀಸ್‌ 
ಕಾಣೆ ವ್ಯಾಪ್ತಿಯಲ್ಲಿ ಸೂಲನಾಯಕನಹಳ್ಳಿಯ ಸಾಮೇಲು ಬಿನ್‌ ಬ ಮತ್ತು ಇತರರ ವಿರುದ್ದ 


ಮ) 


ನ್ನ್ನ ಟಿ 
ಮ ಸಂಚು ಕರಣದಲ್ಲಿ ಸುಳ್ಳು ಮೊಕದ್ದಮೆ ದಾಖಲಿಸಿರುವ ಬಗ್ಗೆ ಮಾನ್ಯ ಗೃಹ ಸಚಿವರ 


06. ಶ್ರೀ ನಾರಾಯಣಗೌಡ ಇವರು - ಕಾವೇರಿ ನೀರಾವರಿ ನಿಗಮದವರು ಹೇಮಾವತಿ ಎಡದಂಡೆ ಮತು 
ಬಲದಂಡೆ ವ್ಯಾಪ್ತಿಯ ಗಿಪನಾಲೆಗಳಲ್ಲಿ ಸಮರ್ಪಕವಾಗಿ ನೀರನ್ನು ಹರಿಸದೆ ರೈತರ ಬೆಳೆಗಳು 
ಹಾಳಾಗಿ ಕೊ ಟ್ಯಾಂತರ ರೂಪಾಯಿಗಳ ನಷ್ಟವುಂಟಾಗಿರುವ ಬಗ್ಗೆ ಮಾನ್ಯ ಜಲಸಂಪನ್ಮೂಲ ಸಚಿವರ 
ಗಮನ ಸೆಳೆಯುವುದು 


JL 


07. ಶ್ರೀ ಎಸ್‌.ಎನ್‌. ಸುಬ್ಬಾರೆಡ್ಡಿ ಇವರು - ವಯೋವೃದ್ಧರ ಕಲ್ಯಾಣ ಯೋಜನೆಗಳಡಿ 
ಹೋಬಳಿ/ತಾಲ್ಲೂಕು ಮಟ್ಟದಲ್ಲಿ ಆರೈಕೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ವೃದ್ಧರ ಆರೈಕೆ ಮತ್ತು 
ಆರೋಗ್ಯ ಕಾಪಾಡುವ ನಿಟ್ಟನಲ್ಲಿ ಯೋಜನೆಯನ್ನು ರೂಪಿಸುವ ಬಗ್ಗೆ ಮಾನ್ಯ ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ. ವಿಕಲಚೇತನರ ಮ ಸ ಹಿರಿಯ ನಾಗರಿಕರ ಸಬಲೀಕರಣ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರ ಗಮನ ಸೆಳೆಯುವುದು 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(1/€) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪ ಪಡೆದುಕೊಳ್ಳಬಹುದು 
ಟಟ ತು ಸತ 00.117) 


